ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ರಾಜ್ಯದಲ್ಲಿ ವಿದ್ಯತ್‌ ಉತ್ಪಾದನೆ ಬೇಡಿಕೆ ಹಾಗೂ ಖರೀದಿ ಬಗ್ಗೆ 

ಶ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನಸಭೆಯಿಂದ ಚುನಾಯಿತರಾದವರು) - 

421 (568) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 

(ಅ) ರಾಜ್ಯದಲ್ಲಿ ವಿದ್ಯುತ್‌ಗೆ ಒಟ್ಟು ಎಷ್ಟು ಬೇಡಿಕೆಯಿದೆ; ಪ್ರಸ್ತುತ ರಾಜ್ಯದಲ್ಲಿ ಉತ್ಪಾದಿಸುತ್ತಿರುವ ವಿದ್ಯುತ್‌ನ ಪ್ರಮಾಣವೆಷ್ಟು; 


(ಆ) ಸರ್ಕಾರದ ವತಿಯಿಂದ ಹೊಸ ಇಂಧನ ಉತ್ಪಾದನೆ ಮಾಡುವ ಪ್ರಸ್ತಾವನೆಯು ಸರ್ಕಾರದ ಮುಂದಿದೆಯೇ; ಇದಕ್ಕಾಗಿ 
ತಗಲುವ ವೆಚ್ಚವೆಷ್ಟು; 


(ಇ) ನೆರೆ ರಾಜ್ಯಗಳಿಂದ ವಿದ್ಯುತ್‌ ಖರೀದಿಸಲು ತಗಲುವ ವೆಚ್ಚವೆಷ್ಟು; ಪ್ರತಿ ವರ್ಷ ಎಷ್ಟು ವಿದ್ಯುತನ್ನು ಖರೀದಿಸಲಾಗುತ್ತಿದೆ; ಪ್ರತಿ 
ಯೂನಿಟ್‌ಗೆ ವಿಧಿಸಿದ ದರವೆಷ್ಟು? (ವಿವರ ನೀಡುವುದು) 


